ಚುಕ್ಕೆ 


ಕರ್ನಾಟಿಕ ವಿಧಾನ ಪರಿಷತ್ತು 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 376 
" ಮಾನ್ಯ ಸದಸ್ಯರ ಹೆಸರು : ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : -11.12.2020 
ಉತ್ತರಿಸಬೇಕಾದ ಸಚಿವರು : ಆರೋಗ್ಯ ಮತ್ತು ಕುಟುಲಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರ.ಸಂ ಪ್ರಶ್ನೆಗಳು ಉತ್ತರ 
ಅ) |ರಾಜ್ಯದಲ್ಲಿ ಕೆಳೆದ ಒಂದು ವರ್ಷದಲ್ಲಿ |-ಡಿಸೆಂಬರ್‌-19ರಿಂದ: ನವೆಂಬರ್‌ . 2020ರವರೆಗೆ 
ಪ್ರಧಾನ ಮಂತಿ ಸುರಕ್ಷಿತ ಮಾತೃತ್ವ | ಪ್ರಧಾನ ಮಂತ್ರಿ ಸುರಕ್ಷಿತ. ಮಾತೃತ್ವ 
ಅಭಿಯಾನದಡಿಯಲ್ಲಿ ಎಷ್ಟು | ಅಭಿಯಾನದಡಿಯಲ್ಲಿ 1,11,576 ಗರ್ಭಿಣಿ 
ಗರ್ಭಿಣಿ ಮಹಿಳೆಯರನ್ನು ಪ್ರಸವ | ಮಹಿಳೆಯರನ್ನು ಪ್ರಸವ ಪೂರ್ವ ಆರೋಗ್ಯ 
ಪೂರ್ವ ಆರೋಗ್ಯ ತಪಾಸಣೆಗೆ | ತಪಾಸಣೆಗೆ ಒಳಪಡಿಸಲಾಗಿದೆ. ಇದರಿಂದ 
ಒಳಪಡಿಸಲಾಗಿದೆ; ಇದರಿಂದ ಎಷ್ಟು | 35206 ಗರ್ಭಿಣಿ ಮಹಿಳೆಯರನ್ನು ತೀವ್ರ 


ತೀವ್ರ ತಾಪತ್ರಯದ ಗರ್ಭಿಣಿಯರನ್ನು 
ಗುರುತಿಸಲಾಗಿದೆ; 
ಕಳೆದ ಒಂದು ವರ್ಷದಲ್ಲಿ ಪ್ರಧಾನ 
ಮಂತ್ರಿ ಮಾತೃ ವಂದನಾ 
ಯೋಜನೆಯ ಮೂಲಕ ಎಷ್ಟು 
ಗರ್ಬಿಣಿ ತಾಯಂದಿರಿಗೆ ಉತ್ತೇಜಕ ಧನ 
ಸಹಾಯ ನೀಡಲಾಗಿದೆ; ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ತಾಪತ್ರಯದ ಗರ್ಭಿಣಿಯರೆಂದು ಗುರುತಿಸಲಾಗಿದೆ. 


ಕಳೆದ ಒಂದು ವರ್ಷದಲ್ಲಿ ಪ್ರಧಾನಮಂತ್ರಿ 
ಮಾತ್ಯ ವಂದನಾ ಯೋಜನೆಯ ಮೂಲಕ 
366105 ಗರ್ಬಿಣಿ ತಾಯಂದಿರಿಗೆ ಸಹಾಯಧನ 
ನೀಡಲಾಗಿದೆ. ' ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧ-1ರಲ್ಲಿರಿಸಲಾಗಿದೆ. 


ಇ) 


ಇದರಲ್ಲಿ ರಾಜ್ಯ ಸರ್ಕಾರವು ನೀಡಿದ 
ಅನುದಾನವೆಷ್ಟು; 


ಒಟ್ಟು ರೂ.18305.27 ಲಕ್ಷಗಳ ಸಹಾಯಧನ 
ನೀಡಲಾಗಿದ್ದು, ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು 
ರೂ.7322.11 ಲಕ್ಷಗಳಾಗಿರುತ್ತದೆ. 


ಇಂದ್ರಧನುಷ್‌ ಮಿಷನ್‌ ಮೂಲಕ 
ಕಾಯಿಲೆಯಿಂದ ರಕ್ಷಣೆ ಪಡೆಯಲು 
ಕಳೆದ ಒಂದು ವರ್ಷದಲ್ಲಿ ರಾಜ್ಯದ 
ಎಷ್ಟು ಗರ್ಭಿಣಿ ಸ್ಪೀಯರಿಗೆ ಮತ್ತು 


ಮಕಳಿಗೆ ಲಸಿಕೆಯನ್ನು 
ನೀಡಲಾಗಿದೆ? (ಜಿಲ್ಲಾವಾರು ಮಾಹಿತಿ 
ನೀಡುವುದು. 


ಮಿಷನ್‌ ಇಂದ್ರಧನುಷ್‌ 2.0 ಕಾರ್ಯಕ್ರಮವನ್ನು 
4 ಸುತ್ತುಗಳಲ್ಲಿ 2019ರ ಡಿಸೆಂಬರ್‌ ಹಾಗೂ 2020ರ 
ಜನವರಿ, ಫೆಬ್ರವರಿ ಮತ್ತು ಮಾರ್ಚ್‌ ತಿಂಗಳುಗಳಲ್ಲಿ 
ನಡೆಸಲಾಗಿದ್ದು ಶೇ.103ರಷ್ಟು ಗರ್ಭಿಣಿ ಸ್ಪೀಯರಿಗೆ 
"ಮತ್ತು ಶೇಂ8ರಷ್ಟು ಮಕ್ಕಳಿಗೆ ಲಸಿಕೆಯನ್ನು 
ನೀಡಲಾಗಿದೆ. ಜಿಲ್ಲಾವಾರು ಮಾಹಿತಿ 
ಅನುಬಂಧ-2ರಲ್ಲಿರಿಸಲಾಗಿದೆ. 


ಸಂಖ್ಯೆ: ಆಕುಕ 83 ಎಸ್‌.ಟಿ.ಕ್ಯೂ 2020 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಕಳೆದ ಒಂದು ವರ್ಷದಲ್ಲಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯಡಿ ಸ 


ಜಿಲ್ಲೆಯ ಹೆಸ 


ಯಡ ಪಡೆದ ಗರ್ಭಿಣಿ ತಾಯಂದಿರ ಜಲ್ಲಾವಾರು 


ಪಡೆದುಕೊಂಡ “ಫಲಾನುಭವಿಗಳ 


ಸಂಖ್ಯೆ 


ಚಾಗಲಕೋಟ 


ಚೆಂಗಳೂರು ಗ್ರಾ - 


[ನೆಂಗಳೂರು ನ . 


ಬೀದರ್‌ 


ಚಾಮರಾಜನಗರ 


ಚಿಕ್ಕಮಗಳೂರು" 


[ಡತರುರ್ಗ 


ದಕ್ಷಿಣಕನ್ನಡ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, 


K "ಜಗಳೂರು 


ಸ್ನ 


ಅನುಬಂಧ-2 


ಜಿಲ್ಲಾವಾರು ಮಾಹಿತಿ ಈ ಕೆಳಕಂಡಂತಿದೆ. 


ಗರ್ಭಿಣಿ ಸ್ಟೀಯದು 


ಗುರಿ 


ನಿ ಚಿಕ್ಕಬಳ್ಳೂಪುರ _ 
|4| ಚಿಕ್ಕಮಗಳೂರು 


|6| ದಕ್ಕಿಣಕನ್ನಡೆ. 
Ne ದಾವಣಗೆರೆ 


ಖಾಡೆ 


ಹಾಸನ 
10 ಕೊಡಗು 
11 | ಮಂಡ್ಯ 
ಮೈಸೂರು ME EU 
_13-| ರಾಯಚೂರು 
[_ 4 | ರಾಮನಗರ ನ 
15 | ಶಿವಮೊಗ್ಗ 
16 | ತುಮಕೂರು 
17 ಉಡು KN 
|1| ಉತ್ತರ ಕನ್ನಡ 


ಯಾದಗಿರಿ 


RT aM Fst 
BENS 
EE 


